ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ |: 7 
ಸದಸ್ಯರ ಹೆಸರು ಶ್ರೀ ಪ್ರಾಣೇಶ್‌ ಎಂಕೆ 
ಉತ್ತರಿಸುವದಿನಾಂಕ |: | 15/07/2019 
| ಉತ್ತರಿಸುವ ಸಚಿವರು | ಸಮಾಜ ಕಲ್ಯಾಣ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ Ny KF A Ke 
ಅ) ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಲೂಕಿನ 
ತಾಲ್ಲೂಕಿನ ಧನಹಕ್ಕಿಹಾರದ ಗಿರಿಜನರ | ಧನಹಕ್ಕಿಹಾರದ ಗಿರಿಜನರ ಹಾಡಿಗೆ ಹಿಂದಿನ ಸಮಾಜ 
ಹಾಡಿಗೆ ಸಮಾಜ ಕಲ್ಯಾಣ ಇಲಾಖೆ | ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಚಿವರು ಭೇಟಿ ನೀಡಿದಾಗ ಪರಿಶಿಷ್ಟ | ಸಚಿವರು ದಿನಾಂಕ:15.04.2015ರಂದು ಭೇಟಿ ನೀಡಿದ 
ಪಂಗಡದವರ ಅಭಿವೃದ್ದಿಗೆ ಘೋಷಣೆ | ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡದವರ 
| ಮಾಡಿದ ಅನುದಾನವೆಷ್ಟು ಹಾಗೂ | ಅಭಿವೃದ್ಧಿಗಾಗಿ ರೂ.10.00 ಕೋಟಿಗಳ ವಿಶೇಷ 
ಯಾವ ವರ್ಷ ಮಾಡಲಾಗಿದೆ (ವಿವರ | ಪ್ಯಾಕೇಜ್‌ ಅನ್ನು ಘೋಷಿಸಿರುತ್ತಾರೆ. 
ನೀಡುವುದು esl _ KN 
ಆ) ಈ ಅನುದಾನವನ್ನು ಮೂಡಿಗೆರೆ ಮೂಡಿಗೆರೆ ತಾಲ್ಲೂಕಿನಲ್ಲಿ ಒಟ್ಟು 167 
ತಾಲ್ಲೂಕಿನ ಪರಿಶಿಷ್ಟ ಪಂಗಡದವರ | ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು 
ಅಭಿವೃದ್ದಿಗಾಗಿ ಯಾವ ಯಾವ | ಕ್ರಿಯಾಯೋಜನೆಯನ್ನು ರೂಪಿಸಲಾಗಿದ್ದು, ವಿವರ ಈ 
ಕಾಮಗಾರಿಗಳಿಗೆ ಹಂಚಿಕೆ ಮಾಡಲಾಗಿದೆ | ಕೆಳಕಂಡಂತಿದೆ. 
(ವಿವರ ನೀಡುವುದು) 1. ಸಿ.ಸಿ.ರಸ್ತೆ ಮತ್ತು ರಸ್ತೆ ದುರಸಿ -143 
ಕಾಮಗಾರಿಗಳು . 
2. ಜಿ.ಎಲ್‌.ಎಸ್‌.ಆರ್‌. ಟ್ಯಾಂಕ್‌ ನಿರ್ಮಾಣ-1 
ಕಾಮಗಾರಿ. 
3. ಬಾಕ್ಸ್‌ ಚರಂಡಿ-15 ಕಾಮಗಾರಿಗಳು. 
4, ತಡೆಗೋಡೆ ನಿರ್ಮಾಣ-3 ಕಾಮಗಾರಿಗಳು. 
5, ಕುಡಿಯುವ ನೀರು-3 ಕಾಮಗಾರಿಗಳು. 
6. ಮೋರಿ ನಿರ್ಮಾಣ-1 ಕಾಮಗಾರಿ. 
7. ಕಾಲುಸಂಕ-1 ಕಾಮಗಾರಿ. 
ಜಿಲ್ಲೆಯಲ್ಲಿ ಅನುದಾನ ಹಂಚಿಕೆ ಸರ್ಕಾರದ ಆದೇಶ ಸಂಖ್ಯೆ ಸಕಇ 277 ಪವಯೋ 


ಇ) 


ಮಾಡುವ ಸಂದರ್ಭದಲ್ಲಿ ಸರ್ಕಾರಿ 
ಆದೇಶವನ್ನು ಪಾಲನೆ 
ಮಾಡಲಾಗಿದೆಯೇ (ವಿವರ ನೀಡುವುದು) 


2016 ದಿನಾಂಕ: 07.12.2016 ರನ್ವಯ ಈ ಕೆಳಕಂಡಂತೆ 
ಅನುದಾನ ಹಂಚಿಕೆ ಮಾಡಲಾಗಿದೆ. 


ಈ). | ಹಂಚಿಕೆಯಾದ ಅನುದಾನಕ್ಕೆ | ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತವಾಗಿರುವ ಆರ್ಥಿಕ 
ಆಡಳಿತಾತ್ಮಕ ಅನುಮೋದನೆ | ಅಧಿಕಾರದನ್ನಯ, ಅವರ ಹಂತದಲ್ಲಿಯೇ 
ನೀಡಲಾಗಿದೆಯೇ: ಹಾಗಿದ್ದಲ್ಲಿ, ಯಾವ | ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 
ಆಧಾರದ ಮೇಲೆ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ: (ವಿವರ 
ನೀಡುವುದು ಮ 

ಉ) | ಈ ಅನುದಾನ ಹಂಚಿಕೆ ಮಾಡುವ ಹಿಂದಿನ ಸಚಿವರಿಗೆ ಸಳೀಯ ಜನಪ್ರತಿನಿಧಿಗಳು 
ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ಸಲ್ಲಿಸಿರುವ ಪ್ರಸ್ಲಾವನೆಗಳ ಆಧಾರದ ಮೇಲೆ 
ಗಮನಕ್ಕೆ ತರಲಾಗಿದೆಯೇ: ಹಾಗಾದಲ್ಲಿ | ಅನುದಾನ ಹಂಚಿಕೆ ಮಾಡಲಾಗಿದೆ. 
ಯಾವಾಗ ತರಲಾಗಿದೆ: (ವಿವರ 
ನೀಡುವುದು) Ns WN 

೫) | ಬಿಡುಗಡೆಯಾದ ಅನುದಾನವನ್ನು | ಕ್ರಿಯಾಯೋಜನೆಯಲ್ಲಿ ಅನುಮೋದನೆಗೊಂಡಿರುವ 
ಸಮರ್ಪಕವಾಗಿ ಬಳಕೆ |167 ಕಾಮಗಾರಿಗಳಲ್ಲಿ 95 ಕಾಮಗಾರಿಗಳು 
ಮಾಡಲಾಗಿದೆಯೇ (ವಿವರ | ಪೂರ್ಣಗೊಂಡಿದ್ದು, ಇವುಗಳಿಗೆ ರೂ.471,85,000/- 
ನೀಡುವುದು). ಗಳನ್ನು ವೆಚ್ಚ ಮಾಡಲಾಗಿದೆ. ಬಾಕಿ ಕಾಮಗಾರಿಗಳು 


ಸಕಣ 40 ಎಸ್‌ಟಿಪಿ 2019 


Qh 


ಸೆಮಾಜ ಕಲ್ಯಾಣ ಸಚಿವರು 


